ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತ್ತಿಲ್ಲದ ಪ್ರಶ್ನ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


1691 | 
ಶ್ರೀ ಮುನಿರಾಜು ಗೌಡ ಪಿ.ಎಂ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

14/03/2022. 


ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 
್ರೆ. ಪ್ರಶ್ನೆ ಉತ್ತರ 
ಸಂ kK 
ಅ) | ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 
ಅಧ್ಯಾಪಕರುಗಳು ಸಾಕಷ್ಟು 
ಸಂಖ್ಯೆಯಲ್ಲಿ ಇಲ್ಲದಿರುವುದರಿಂದ ಬಂದಿದೆ. 
ವಿದ್ಯಾರ್ಥಿಗಳಿಗೆ ಬೋಧನೆ 
ಸಮರ್ಪಕವಾಗಿ ಆಗುತ್ತಿಲ್ಲದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
re ರಾಜ್ಯದಲ್ಲಿ ಹಾಲಿ ಇರುವ ಎಲ್ಲಾ] ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಮಂಜೂರಾದ ಶಿಕ್ಷಕರುಗಳ 
ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ | ಸಂಖ್ಯೆ:46815 
ಮಂಜೂರಾದ ಶಿಕ್ಷಕರುಗಳ ಸಂಖ್ಯೆ | ವಿವರವನ್ನು ಅನುಬಂಧ-1ರಲ್ಲಿ ಒದಗಿಸಲಾಗಿದೆ. 
ಎಷ್ಟು; (ಜಿಲ್ಲಾವಾರು ವಿವರಗಳ ಪಟ್ಟಿ 
ನೀಡುವುದು) | 
ಇ) 13ಕ್ಷತಕ ತಾರತ ಇಡುವ ಇಾಕಗಗೆ ಸರ್ಕಾರ ಪ್ರಢಾಲೆಗಳ್ನಿ ಜಾನಿಪುರತ ಇಟ್ಟ 
ತರಗತಿಯಲ್ಲಿ ಹೊಸ ಶಿಕ್ಷಕರುಗಳನ್ನು | 6085 ಹುದ್ದೆಗಳಲ್ಲಿ 3294 ಹುದ್ದೆಗಳನ್ನು ನೇರ 
ನೇಮಕ ಮಾಡಿ ವಿದ್ಯಾರ್ಥಿಗಳಿಗೆ | ನೇಮಕಾತಿಯಿಂದ ಭರ್ತಿ ಮಾಡಿಕೊಳ್ಳಲು ಅರ್ಥಿಕ 
ಉಂಟಾಗಿರುವ ಸಮಸ್ಯೆಯನ್ನು | ಇಲಾಖೆಯೊಂದಿಗೆ ಸಮಾಲೋಚಿಸಲಾಗುತ್ತಿದೆ. ಉಳಿದಂತೆ 
ನಿವಾರಿಸುವ ನಿಟ್ಟಿನಲ್ಲಿ ಸರ್ಕಾರವು | 2791 ಹುದ್ದೆಗಳನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬಡ್ತಿ 
ಕೈಗೊಂಡಿರುವ ಕ್ರಮಗಳೇನು? ನೀಡುವ ಮೂಲಕ ತುಂಬಿಕೊಳ್ಳಲಾಗುತ್ತಿದೆ. 
ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸರ್ಕಾರಿ 
ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಷಯ ಶಿಕ್ಷಕರ 
ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಒಟ್ಟು 5078 ಅತಿಥಿ ಶಿಕ್ಷಕರನ್ನು 
ಹಂಚಿಕೆ ಮಾಡಲಾಗಿದೆ. | 
ಸಂಖ್ಯೆ: ಇಪಿ 41 ಎಲ್‌ಬಿಪಿ 2022 


ು ಶ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


Government high school teachers sanctioned post 
details: 


District Name 


BELAGAVI 
VIJAYAPURA 
KALBURGI 
RACHUR 
| 8 [GADAG TT 
0 [DHARWAD Tg 
IM HAVER UT 
BALLARI 
16 UDUPI ao 
18 [TUNAKURU UT 
19 KOAR OTs 


[A 
ಟು 
[Ng 
[e) 
™ 
(4 


[e 


AKSHINA KANNADA ಪ 1656 


> 


DAGIRI 


